ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು ' ಶ್ರೀ ಹೆಚ್‌.ಎಂ.ರಮೇಶ್‌ಗೌಡ (ವಿಧಾನ ಸಭೆಯೆಲದ 
ಚುನಾಯಿತರಾದವರು) 

ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1148 

ಉತ್ತರಿಸಬೇಕಾದ ದಿನಾಂಕ 22.09.2021 

ಉತ್ತರಿಸಬೇಕಾದ ಸಚಿವರು ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ಪ್ರಶ್ನೆ 


ಉತ್ತರ 


ಬರುವಂತಹ 
ಎಷ್ಟು; ಯಾವ 
ಪ್ರದೇಶಗಳಲ್ಲಿ 


ರಾಜ್ಯದಲ್ಲಿ 
ಕೊಳಗೇರಿಗಳು 
ಯಾವ 
ಕೊಳಗೇರಿಗಳನ್ನು 
ಗುರುತಿಸಲಾಗಿದೆ: 
ಹೋಬಳಿವಾರು, 
ತಾಲ್ಲೂಕುವಾರು, 
ನೀಡುವುದು) 


(ಗ್ರಾಮವಾರು, 


ಜಿಲ್ಲಾವಾರು 


ರಾಜ್ಯದಲ್ಲಿ ಒಟ್ಟು 2850 ಕೊಳಚೆ ಪ್ರದೇಶಗಳನ್ನು 
ಗುರುತಿಸಲಾಗಿದ್ದು, ಈ ಪೈಕಿ 2750 ಕೊಳಚೆ ಪ್ರದೇಶಗಳನ್ನು 
ಮಂಡಳಿಯ ಕಾಯಿದೆ ಪ್ರಕಾರ ಘೋಷಣೆ ಮಾಡಲಾಗಿದೆ. 
ಜಿಲ್ಲಾವಾರು ವಿವರ ಅನುಬಂಧ-1 ರಲ್ಲಿ ಒದಗಿಸಲಾಗಿದೆ. 


ಕೊಳಗೇರಿ ನಿವಾಸಿಗಳ 


ಕೊಳಗೇರಿ ಅಭಿವೃದ್ಧಿಗಾಗಿ ಆಯವ್ಯಯದಲ್ಲಿ ಕೊಳಚೆ 


ಅಭಿವೃದ್ಧಿಗೆ ಸರ್ಕಾರ ಯಾವ 
ಯಾವ ಯೋಜನೆಗಳನ್ನು 
ರೂಪಿಸಿದೆ ; (ವಿವರ ನೀಡುವುದು) 


ಸುಧಾರಣೆ ಯೋಜನೆಯಡಿ ಅನುದಾನವನ್ನು 
ಒದಗಿಸಲಾಗಿದ್ದು, ಸದರಿ ಯೋಜನೆಯಡಿ ಮೂಲಭೂತ 
ಸೌಲಭ್ಯಗಳಾದ ಕುಡಿಯುವ ನೀರು, - ರಸ್ತೆ ಚರಂಡಿ, 
ಯು.ಜಿ.ಡಿ ಶೌಚಾಲಯಗಳನ್ನು ಒದಗಿಸಲು ಕ್ರಿಯಾ 
ಯೋಜನೆ ರೂಪಿಸಲಾಗಿದೆ." 


ಈ ಕೊಳಗೇರಿಗಳ ಅಭಿವೃದ್ಧಿಗಾಗಿ 
ಕಳೆದ 3 ವರ್ಷಗಳಲ್ಲಿ ಕರ್ನಾಟಕ 


ಕೊಳಗೇರಿ ಅಭಿವೃದ್ಧಿ 
ಮಂಡಳಿಯಿಂದ ಬಿಡುಗಡೆಯಾದ 
ಅನುದಾನವೆಷ್ಟು ಮತ್ತು 
ಖರ್ಚಾದ ಅನುದಾನವೆಷ್ಟು ? 
(ವರ್ಷಾವಾರು ವಿವರ 
ನೀಡುವುದು) 


ಕಳೆದ 3 ವರ್ಷಗಳಲ್ಲಿ ಆಯವ್ಯಯದಲ್ಲಿ ಮಂಡಳಿಗೆ 
ಒದಗಿಸಲಾದ ಅನುದಾನ ಮತ್ತು ಖರ್ಚು ಮಾಡಲಾದ: 
ಅನುದಾನದ ವಿವರಗಳು ಕೆಳಕಂಡಂತಿದೆ. 


(ರೂ.ಕೋಟಿಗಳು) 


| ವರ್ಷ ಯೋಜನೆ ಹೆಸರು, ಬಿಡುಗಡೆ | ಖರ್ಚು 
ಲೆಕ್ಕಶೀರ್ಷಿಕೆ ಯಾದ ಮಾಡಲಾದ ' 
ಮೊತ್ತ ಖೊತ್ತ 
2018-19 | ಕೊಳಚೆ ಸುಧಾರಣೆ 108.30 143.65 
ಯೋಜನೆ - 
2217-04-191-02-2 
2019-20 ಕೊಳಚೆ ಸುಧಾರಣೆ 28.32 56.98 
} ; " ಯೋಜನೆ - 
2217-04-191-02-2 
2020-21 ಕೊಳಚೆ ಸುಧಾರಣೆ 150.00 119.85 
ಯೋಜನೆ - 
2217-04-191-02-2 


* ಪ್ರಾರಂಭಿಕ ಶುಲ್ಕ ಸೇರಿ ಖರ್ಚು ಮಾಡಲಾಗಿದೆ. 


ಸ೦ಖ್ಯೆ :ವಇ 120 ಎಸ್‌ಬಿಎಂ 2021 


L. ಸ 
ವೆನಸೋಮಜ್ದು 


ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


ಅನುಬಂಧ-1 


ye 

ರಾಣ ಫಾಢಗೇರ ಅಧಿವೃದ್ಧ ಮಂಡ್‌ 

ರಾಜ್ಯಾದ್ಯಂತ ಜಿಲ್ಲಾವಾರು ಕೊಳಚೆ ಪ್ರದೇಶಗಳ ಘೋಷ್ಟಾರೆ 
ಒಟ್ಟು ಕೊಳಚೆ ಆಷಿತ ಕೊಳಚೆ ಪ್ರದೇಶಗಳ | ಗುರುತಿಸಿರುವ ಕೊಳಚೆ 

ತನ ಸಂಖ್ಛಿ ನನಸ್ರನೆನಘಿ ಪ್ರದೇಶಗಳ ಸಂಖ್ಯ ಕ ಸಂಖ್ಯೆ ಕ ಪ್ರದೇಶಗಳ ಸಂಖ್ಯೆ 

1 |ಜಿಂಗಳೂರು ನಗರ TO J 409 25 

7 ಸಾರ ಗ್ರಾಮಾಂತರ 33 33 0 

3 |ಜಾಗಲಕೋಟೆ 100 84 16 

4 ಬಳ್ಳಾರ i98 1 185 13 

5 |ಜಿಥಗಾವಿ 193 193 0 

6 TT T 68 0 

7 ಚಿಕ್ಕಬಳ್ಳಾಪುರ ಃ 39 39 [) 

8 |ಟಕ್ಷಮಗಳೂರು | 54 | 54 [) 

9 ಚಿತ್ರದುರ್ಗ 63 63 0 
0 [ಚಾಮರಾಜನಗರ el; 68 66 2 

Il ದಾವಣಗೆರೆ 81 | 81 0 

12 [ಧಾರವಾಡ 128 127 I 

13 [ದಕ್ಷಿಣ ಕನ್ನಡ | 23 | 23 0 -] 

4 [non 87 $7 0 

15 [ಹಾಸನ 105 105 [) 

16 [ಹಾವೇರಿ 96 ನ 96 0 

17 [ಕಲಬುರಗಿ 147 147 0 

18 ಕೊಡಗು 10 10 0 

9 [eed $1 1 61 0 

20 [ಕೊಪ್ಪಳ 45 | 45 [) 

21 ಮಂಡ್ಯ 76 53 2 

22 ಮೈಸೂರು | eT 4 0 

23 |ರಾಯಚೂರು 82 82 0 

24 ರಾಮನಗರ 53 51 I 

25 ಶಿವಮೊಗ್ಗ 166 | 164 2 

36 [ತುಮಕೂರು 130 126 4 

27 ಉತರ ಕನ್ನಡ 40 36 4 

28 [ಉಡುಪಿ 17 | 17 0 

29 [ವಿಜಯಪುರ 1 80 7 

30 |ಯಾದಗಿರ್‌ 45 49 0 

ಒಟ್ಟು 2850 2750 10 


(3 
. ಕಕೊಲಮ,ಬೆಂಗಳೂರು 


